ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾ೦ಕ: 30-03-2021 ಪ್ರಶ್ನೆ ಸ೦ಖ್ಯೆ: 2086(2436) 

ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಕೆ.ಎ.ತಿಷ್ಟೇಸ್ವಾಮಿ( ನಾಮನಿರ್ದೇಶನ ಹೊಂದಿದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 30-03-2021 

ಉತ್ತರಿಸುವ ಸಚಿವರು: ಮಾನ್ಯ ಪೌರಾಡಳಿತ ಮತ್ತು ಸಕ್ಕರೆ ಸಚಿವರು 


ವಿಷಯ: ಕಬ್ಬು ಬೆಳೆಗಾರರಿಗೆ ಸಕ್ಕರೆ ಕಾರ್ಬ್ಯಾನೆಗಳು ನೀಡಬೇಕಾಗಿರುವ ಬಾಕಿ ಮೊಬಲಗು ಕುರಿತು 


(ಅ) ರಾಜ್ಯದಲ್ಲಿ ಸಹಕಾರ ಮತ್ತು ಖಾಸಗಿ ವಲಯದಲ್ಲಿರುವ ಸಕ್ಕರೆ ಕಾರ್ಬಾನೆಗಳು ಪ್ರತಿ 
ವರ್ಷ ನಷ್ಟ ಅನುಭವಿಸುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಹಾಗಿದ್ದಲ್ಲಿ, ಕಳೆದ 
3 ವರ್ಷಗಳ ವಿವರ ನೀಡುವುದು; 


(ಆ) ಕೇ೦ದ್ರ ಮತ್ತು ರಾಜ್ಯ ಸರ್ಕಾರಗಳು ರೂಪಿಸಿರುವ ಸಕ್ಕರೆ ನೀತಿಯನ್ನು ಬದಲಾಯಿಸಲು 
ಈ ಸಕ್ಕರೆ ಕಾರ್ಬಾನೆಗಳು ಒತ್ತಾಯಿಸಿವೆಯೇ; (ವಿವರ ನೀಡುವುದು) 


(ಇ) ರಾಜ್ಯದಲ್ಲಿ ದಿನಾಂಕ : 31-12-2020ರ ಅಂತ್ಯಕ್ಕೆ ಕಬ್ಬು ಬೆಳೆಗಾರರಿಗೆ ಸಕ್ಕರೆ 
ಕಾರ್ಬಾನೆಗಳು ನೀಡಬೇಕಾಗಿರುವ ಕಬ್ಬು ಸರಬರಾಜಿನ ಬಾಕಿ ಮೊಬಲಗು ಎಷ್ಟು; ಈ 
ಬಾಕಿಯನ್ನು ತಿರುವಳಿ ಮಾಡಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವೀಡಿರುವ ಆರ್ಥಿಕ 
ನೆರವು ಎಷ್ಟು; (ಸಂಪೂರ್ಣ ಮಾಹಿತಿ ನೀಡುವುದು) 


(ಈ) ಕೇಂದ್ರ ಸರ್ಕಾರದ 2020-21 ನೇ ಆರ್ಥಿಕ ನೀತಿಯಲ್ಲಿ ಸಕ್ಕರೆ ವಲಯಕ್ಕೆ 
ಘೋಷಿತವಾಗಿರುವ ರೂ.35,000 ಕೋಟಿಗಳಲ್ಲಿ ರಾಜ್ಯ ಸರ್ಕಾರ ಪಡೆದ ಆರ್ಥಿಕ ನೆರವೆಷ್ಟು? 
(ವಿವರ ನೀಡುವುದು) 


